ಪಠ್ಯಕ್ರಮ ಮಧ್ಯಪ್ರವೇಶದ ಮೂಲಕ ಸಾಮಾಜಿಕ ಅಂ 


ಶುಭ್ರಾ ಚಟರ್ಜಿ 


ಕೋಲ್ಡತ್ತಾ ನಗರದ ನೈರುತ್ಯ ಅಂಜಚಿನಲ್ಲ ಸ್ಥಾಪಿತವಾಗಿರುವ 
ಶಾಲೆಗಳ ಒಂದು ಸಮೂಹದ ಜೊತೆ ಮಾಡಿದ ಕೆಲಸದ 
ಉದಾಹರಣೆಯನ್ನು ವಿವರಿಸುವ ಮೂಲಕ ನಾನು ಈ ಲೇಖನವನ್ನು 
ಪ್ರಾರಂಭಸುತ್ತೇನೆ. ಆ ಶಾಲೆಗಳ ನೆರೆಹೊರೆಯಲ್ಲ ಗಾಳಪಟ 
ತಯಾರಿ, ರುರಿ ಕುಸುರಿ, ಕಸೂತಿ ಇತ್ಯಾದಿ ಅನೌಪಚಾರಿಕ 
ಆರ್ಥಿಕತೆಯು ಬಲವಾಗಿ ಬೇರೂರಿದ್ದು. ಸಾಮಾನ್ಯವಾಗಿ ಮಕ್ಕಳೂ 
ತಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅವರೊಂದಿಗೆ 
ತೊಡಗಿಕೊಂಡಿರುವುದನ್ನು ಕಾಣಬಹುದು. ದೈನಂದಿನ ಜೀವನ 
ನಿರ್ವಹಣೆಗೆ ಎದುರಿಸುವ ಕಷ್ಟಗಳನ್ನು ನೋಡಿದರೆ, ಆ 
ಕುಟುಂಬಗಳಗೆ ಶಿಕ್ಷಣ ಕೊನೆಯ ಆದ್ಯತೆಯಾಗಿ ಇರುವುದು 
ಕಾಣುತ್ತದೆ. ಮಕ್ಷಳು ಶಾಲೆಗೆ ಹಾಜರಾಗುವುದಕ್ಕೂ ಇಷ್ಟಪಡುವುದಿಲ್ಲ. 
ಅಲ್ಲ ಅವರಿಗೆ ಸರಿಯಾಗಿ ಹೊಂದಾಣಿಕೆಯೂ ಆಗುವುದಿಲ್ಲ. 


ಕಲಕಾ ವಾತಾವರಣವನ್ನು ಸೃಷ್ಟಿಸುವುದು 
ಶಿಕ್ಷಕರ ವಿಧಾನ 


ಪ್ರತಿ ಮಗುವೂ ಕಅಕೆಯ ಅವಕಾಶಗಳಂದ ಪ್ರಯೋಜನ 
ಪಡೆದುಕೊಳ್ಳಬೇಕೆಂದು ನಾವು ಬಯಸುವುದಾದರೆ, ಪ್ರೋತ್ಸಾಹಕರ 
ಮತ್ತು ಪೂರಕ ಕಲಕಾ ವಾತಾವರಣವು ಅನಿವಾರ್ಯವಾಗಿ 
ಬೇಕಾಗುತ್ತದೆ. ವಿಶೇಷವಾಗಿ ಹಲವು ಬಗೆಯ ಅಡೆತಡೆಗಳನ್ನು 
ಎದುರಿಸುವ ಮಕ್ಷಳಗೆ ಅದರ ಅನಿವಾರ್ಯತೆ ತುಂಬಾ ಇದೆ. 
ನಾನೀಗ ಮಾತನಾಡುವ ಶಾಲೆಗಳ ಮಕ್ಷಳ ಸಂದರ್ಭಕ್ಕೂ ಇದು 
ಅನ್ವಂುಸುತ್ತದೆ. ಶಾಲೆಗಳಲ್ಲ ಬಂಗಾಲಅ ಬಾಷೆ ಕಲಕಾ 
ಮಾಧ್ಯಮವಾಗಿರುವುದರಿಂದ., ವಲಸೆ ಬಂದ ಕುಟುಂಬಗಳಗೆ 
ಸೇರಿದ ಈ ಮಕಕ ಕಲಕೆಯ ಮಟ್ಟವು ಕಡಿಮೆ ಇರುವುದಕ್ಕೆ 
ಸಾಮಾಜಕ ಮತ್ತು ಭಾಷಿಕ ಅಡೆತಡೆಗಳೇ ಕಾರಣ ಎಂಬುದು 
ಸ್ಪಷ್ಟವಾಗಿದೆ. ಮನೆ ಮತ್ತು ಶಾಲಾ ಭಾಷೆಯ ಮಧ್ಯದ ಭಿನ್ನತೆ ಅವರ 
ಕಲಕೆಗೆ ಬಹಳ ದೊಡ್ಡ ಕಂಟಕ ಎಂಬುದರ ಬಗ್ಗೆ ಅನುಮಾನಗಳಲ್ಲ. 
ಆದರೆ ಅದಕ್ಕಿಂತಲೂ, ಶಿಕ್ಷಕರು ಮಕ್ಕಳೊಂದಿಗೆ ಹೊಂದಿರುವ 
ಸಾಮಾಜಕ ಅಂತರವು ಸಮಸ್ಕಾತ್ಮಕವಾಗಿದೆ. ಅವರಿಗೆ 
ವಿದ್ಯಾರ್ಥಿಗಳ ನಿರ್ದಿಷ್ಟವಾದ ಮತ್ತು ವ್ಯಕ್ತಿಗತವಾದ ಕಲಅಕಾ 
ಅವಶ್ಯಕತೆಗಳಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಇದು ಮಕ್ಷಳ ಅಂತಃಪ್ರೇರಣಿ ಬಹಳ 
ಕೆಳಮಟ್ಟದಲ್ಲ ಇರುವುದಕ್ಕೆ ಮೂಲಭೂತ ಕಾರಣವಾಗಿದೆ. 


ತರಗತಿಯೊಳಗೆ ಶಿಕ್ಷಕರೇ ಪ್ರಧಾನ ಸೂತ್ರದಾರನಾಗಿ 
ಇರುವುದರಿಂದ ಅವರೇ ಇಡೀ ತರಗತಿಯ ಪ್ರರೂಪವನ್ನು 
ರೂಪಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. ಯಾವಾಗಲೂ ಶಿಕ್ಷಕರ 
ವ್ಯಕ್ತಿತ್ತದ ಸುತ್ತ ಮಕ್ಕಳ ಪ್ರಾಥಮಿಕ ಸಾಮಾಜೀಕರಣ ಮತ್ತು 
ಕಲಕೆಯು ಸಂಭವಿಸುತ್ತದೆ. ಆದರೆ ನಾನು ಹೇಆದ ಶಾಲೆಗಕಲ್ತ 
ಇದು ಕಾಣಿಯಾಗಿತ್ತು. ಅವರ ವಾಸದ ಸ್ಥಳದ ಸುತ್ತ ನಾವು ಕೆಲವು 
ಸಮಯಗಳಂದ ಕಾರ್ಯನಿರ್ವಹಿಸುತ್ತಿದ್ದ ಕಾರಣ ನಮಗೆ ಆ 
ಮಕ್ಷಳ ಸಾಮಾಜಕ ಸಂದರ್ಭವು ಪರಿಚಿತವಾಗಿತ್ತು. ಅದು ನಗರದ 


ಪೊಲೀಸರ ಸಹಭಾಗಿತ್ವದಲ್ಲ ನಡೆಯುತ್ತಿದ್ದ ಒಂದು 
ಆಸಕ್ತಿದಾಯಕವಾದ ಯೋಜನೆಯಾಗಿದ್ದು, ಪೊಲೀಸ್‌ ಠಾಣಿಗಳ 
ಒಳಗೇ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ವ್ಯಂಗ್ಯ ಎಂದರೆ, 
ಪೊಲೀಸ್‌ ಠಾಣಿ ಆವರಣದ ಸುರಕ್ಷಿತ ಸ್ಥಳಗಳಲ್ಲ ಈ ಶಿಕ್ಷಣ 
ಕೇಂದ್ರಗಳು ನಡೆಯುತ್ತಿದ್ದು, ವಯಸ್ಥರು ಮತ್ತು ಸಂಬಂಧಿಸಿದ 
ಮಕ್ಕಳ ಮಧ್ಯೆ ಭಾವನಾತ್ಯಕ ಸಂಪರ್ಕ ಮತ್ತು ಬಾಂಧವ್ಯ 
ಸೃಷ್ಟಿಯಾದದ್ದರಿಂದ ಅಲ್ಲ ಮಕ್ಕಳಗೆ ಮುಕ್ತ ಮತ್ತು ನಿರೀತಿಯ 
ವಾತಾವರಣವನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿತ್ತು. ಅಲ್ಲ 
ನಿಯೋಜತರಾಗಿದ್ದ ನಮ್ಮ ಸಂಸ್ಥೆಯ ಶಿಕ್ಷಕರೂ ಕೂಡಾ ಕಾಳಜ 
ವಹಿಸುವವರಾಗಿ ಪಾತ್ರ ವಹಿಸಿದ್ದರು. 


ಸುರಕ್ಷಿತ ಸಳಗಳು 
ಇ 


ಈ ಕೇಂದ್ರಗಳಲ್ಲಿ ಶಿಕ್ಷಕರು ವಿಶೇಷ ಕಾಕಜ ವಹಿಸಿ ಮಕ್ತಳಗೆ ತಾವೂ 
ಶಾಲಾ ವ್ಯವಸ್ಥೆಯ ಜೊತೆಗೆ ಒಂದಾಗಿದ್ದೇವೆ ಎಂಬ ಭಾವನೆಯನ್ನು 
ತಂದುಕೊಡುತ್ತಿದ್ದರು. ಮತ್ತು ಪಾಲಕರಲ್ಲೂ ಅವರಿಗೂ ಇಲ್ಲ 
ಸ್ವಾಗತವಿದೆ ಮತ್ತು ಭಾಗವಹಿಸುವಿಕೆ ಇದೆ ಎಂಬ ಭಾವನೆಯನ್ನು 
ಉಂಟುಮಾಡುತ್ತಿದ್ದರು. ತಮ್ಮ ಭಾಷಿಕ ಮತ್ತು / ಅಥವಾ ಧಾರ್ಮಿಕ 
ಹಿನ್ನೆಲೆಗಳ೦ದಾಗಿ ಈ ಮಕ್ಷಕಲ್ಲ ಬಹುಸಂಖ್ಯಾತರು ಪರೋಕ್ಷ 
ಅಥವಾ ನೇರ ಸ್ವರೂಪದ ಸಾಮಾಜಕ ಪ್ರತ್ಕೇಕತೆಯನ್ನು 
ಎದುರಿಸುತ್ತಾರೆ. ನಗರದ ಈ ಭಾಗದಲ್ಲ ಅಪರಾಧ ಪ್ರಮಾಣ 
ಹೆಚ್ಚಿದ್ದು. ಕುಟುಂಬಗಳ ಹಿನ್ನೆಲೆಂಶು ಕಾರಣಕ್ಷೆ ಅವರಿಗೆ 
"ಸಂಭವನೀಯ ಅಪರಾಧಿತನ'ದ (Potential criminality) 
ಕಳಂಕ ಅಂಟಕೊಂಡಿದೆ. ಆದರೆ ಇಲ್ಲಗೆ ಬರುವ ಮಕ್ಷಳು 
ಕಅಯುವುದರಲ್ಲ ಉತ್ಪಾಹಿಗಳಾಗಿದ್ದರು ಮತ್ತು ತೀರ ವಿರಳವಾಗಿ 
ಗೈರುಹಾಜರಾಗುತ್ತಿದ್ದರು. 


ಈ ನೆರೆಹೊರೆಯಲ್ಲ ಮಕ್ಕಳ ಜೊತೆಗಿನ ನಮ್ಮ ಕೆಲಸದ ಮೂಲಕ. 
ಕಅಕೆಯು ಪರಿಣಾಮಕಾರಿಯಾಗಿ ಆಗುವುದಕ್ಕೆ ಆತಂಕ ರಹಿತ, 
ಭಾವನಾತ್ಮಕವಾಗಿ ಸುರಕ್ಷಿತವಾದ ಮತ್ತು ಒಳಗೊಳ್ಳುವ ಗುಣ 
ಇರುವ ಜಾಗ ಪ್ರಧಾನವಾಗಿ ಬೇಕಾಗಿದೆ ಎಂಬುದನ್ನು ನಾವು 
ಅರಿತುಕೊಂಡೆವು. ಅಲ್ಪ ಮಕ್ಷಳಗೆ ತಮ್ಮನ್ನು ತಾವೇ ಭಯ ಮತ್ತು 
ಹಿಂಜರಿಕೆಗಅಲ್ಲದೆ ಅಭವ್ಯಕ್ತಿಸುವುದು ಸಾಧ್ಯವಾಗುತ್ತದೆ. ಆ 
ಕಾರಣವಾಗಿ, ಇದೇ ಬಗೆಯ ಬೆಂಬಲವನ್ನು ಅಕ್ಕಪಕ್ಷದ ಸರಕಾರಿ 
ಪ್ರಾಥಮಿಕ ಶಾಲೆಗಳಲ್ಲೂ ಒದಗಿಸುವಂತೆ ಸರಕಾರವು ನಮ್ಮನ್ನು 
ಸಂಪರ್ಕಿಸಿದಾಗ, ನಾವು ನಿಜಕ್ಲೂ ಸಂತೋಷಗೊಂಡಿದ್ದೆವು. 


ನಮ್ಮ ಮೊದಲ ಮಾತುಕತೆಯ ಸಂದರ್ಭ. ಅಲ್ಲಿಯ 
ಸನ್ನಿವೇಶಗಳನ್ನು ಅರಿತ ಶಿಕ್ಷಕರು. ಅಂತಹ ಸಂಕೀರ್ಣ 
ಪರಿಸ್ಥಿತಿಯನ್ನು ನಿಭಾಯುಸಲು ತಮ್ಮ ಅಸಮರ್ಥತೆಯನ್ನು 
ವ್ಯಕ್ತಪಡಿಸಿದ್ದರು. ಭಾಷೆಯ ಭನ್ನತೆಯ ಸುಳಯನ್ನು ಅರಿಯದೆ 
ಪಠ್ಯಪುಸ್ತಕವನ್ನು ಬೋಧಿಸುವುದು ಸರಿಯಾದ ಮಾರ್ಗವಲ್ಲ 
ಎಂಬುದು ಅವರಿಗೆ ತಿಆದಿತ್ತು. ಆದರೆ ಆ ಸುಳಲಯುಂದ 
ಹೊರಬರುವುದು ಹೇಗೆ ಎಂಬುದು ಅವರಿಗೆ ತಿಆದಿರಲಲ್ಲ. ಮಕ್ಷಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


100 


ಇರುವ ಮಟ್ಟಕ್ಕೆ ಹೋಲಸಿದರೆ ಆ ಪಠ್ಯಗಳು ಅವರಿಗೆ 
ಎಟುಕಲಾರದಂತೆ ಇವೆ ಎಂದು ಅವರು ಹೇಆದರು. ಆದರೆ ತಾವು. 
ಮಕ್ಕಳ ಕಲಕೆಗಿಂ ತ ಪಠ್ಯ ವಿಷಯಗಳನ್ನು ಪೂರ್ತಿ- 
ಗೊಳಸುವುದನ್ನೇ (Completion of syllabus) ಆದ್ಯತೆಯಾ- 
ಗಿರಿಸಿಕೊಂಡ ಒಂದು ವ್ಯವಸ್ಥೆಯ ಭಾಗ ಎಂಬುದನ್ನು ಅವರು 
ತಿಆದುಕೊಂಡಿದ್ದರು. ತಾವು ಚಕ್ರದ ಹಲ್ಲುಗಳಷ್ಟೇ ಹೊರತು ಅದರ 
ಮೇಲೆ ಹಿಡಿತ ಇರುವವರಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಹೀಗೆ 
ಶಿಕ್ಷಕರಿಗೆ ಸ್ವಾಯತ್ತತೆ ಮತ್ತು ಇಚ್ಛಾಶಕ್ತಿಯ ಕೊರತೆಉಂಬಾಗಿ, 
ಅದು ಮಕ್ಷಳ ಮೇಲೆ ಪ್ರತಿಫಲನವಾಗಿ, ಅವರು ತಾವು ಅಸಮರ್ಥರು 
ಮತ್ತು ಕಅಯಲಾರದವರು ಎಂಬ ಭಾವನೆಗೆ ಒಳಗಾಗುತ್ತಿದ್ದರು. 
ತರಗತಿಗಳು ಖಾಅಖಾಅಯಾಗಿ, ಕಕಳೆಗುಂದಿ ಮತ್ತು ನಿರ್ವಹಣೆ 
ಇಲ್ಲದೆ ಸೊರಗುತ್ತಿದ್ದವು. ಮಕ್ಕಳು ನಿರಂತರ ಗೈರು 
ಹಾಜರಾಗುತ್ತಿದ್ದರು ಶಿಸ್ತನ್ನು ಜಾರಿಗೆ ತರುವುದು ಅಸಾಧ್ಯವೇ ಆತತ್ತು. 


ಬದಲಾವಣೆಯ ಕರೆಗಂಟೆ 


ತರಗತಿಗಳನ್ನು ರೂಪಿಸುವುದು 

ಆತ್ಮೀಯತೆ ಮತ್ತು ಬೆಂಬಲ ನೀಡುವಂತಹ ವಾತಾವರಣವು 
ಕಲಕೆಗೆ ಬೇಕಾದ ಪೂರ್ವನಿರ್ಧರಿತ ಅಂಶವಾಗಿವೆ. ಅಂತಹ ಒಂದು 
ಸ್ಥಳವನ್ನು ಸೃಷ್ಟಿಸುವುದೇ ಶಿಕ್ಷಕರು ಮುನ್ನಡೆಸಅರುವ 
ಬದಲಾವಣಿಯ ಪ್ರಯಾಣದ ಆರಂಭ ಬಂದು ಎಂದು 
ನಿರ್ಧರಿಸಲಾಯುತು. ಮೊದಲ ಹೆಜ್ಜೆಯಾಗಿ ಶಿಕ್ಷಕರು ಮತ್ತು ಮಕ್ಕಳು 
ಜೊತೆ ಸೇರಿ ಅಕ್ಷರಶಃ ತರಗತಿ ಕೊಠಡಿಯನ್ನು 
ಶುಜಿಗೊಆಸುವುದಾಗಿತ್ತು. ಆಮೇಲೆ ಅವರು ತರಗತಿ ಕೊಠಡಿಯ 
ಗೋಡೆಗಳನ್ನು ನಳನಳಸುವಂತೆ ಮಾಡುವುದಕ್ಕೆ ಕೆಲವು ನಕ್ಷೆ ಮತ್ತು 
ಇತ್ತಿಪತ್ರಗಕ ತಯಾರಿಗೆ ಮುಂದಾದರು. ಪ್ರತಿ ಗುಂಪಿಗೂ ಒಂದು 
ಕೆಲಸವನ್ನು ನಿಗದಿಪಡಿಸಲಾಯುತು-ಒಂದು ಗುಂಪು ತರಗತಿಯ 
ನಿಯಮಗಳನ್ನು ರೂಪಿಸುವ ಕೆಲಸ ಮಾಡಿತು. ಇನ್ನೊಂದು 
ಗುಂಪು ಭಾವನೆಗಳ ಪಟ್ಟಯ ಕೋಷ್ಟಕ (Emotion-mapping 
chart) ರೂಪಿಸಿತು. ಮೂರನೆಯ ಒಂದು ಗುಂಪು ಅಂಕೆ 
ಸಂಖ್ಯೆಗಳ ನಕ್ಷೆ ತಯಾರಿ ನಡೆಸಿತು. ಮಕ್ಕಳು ಕಾಗದದ ಫಲಕಗಳ 
ಮೇಲೆ ತಮ್ಮದೇ ಚಿತ್ರಗಳನ್ನು ರಚಿಸಿದರು ಮತ್ತು ಆ ಚಿತ್ರಗಳ ಕೆಳಗೆ 
ತಮಗೆ ಇಷ್ಟವಾಗುವ ಮತ್ತು ಇಷ್ಟವಾಗದ ವಿಷಯಗಳ ಕುರಿತು 
ಪುಟ್ಟ ಟಪ್ಪಣಿಗಳನ್ನು ಬರೆದರು. ತಕ್ಷಣವೇ ಅವರ ತರಗತಿಗಳು 
ವರ್ಣಮಯವಾಗಿಯೂ ಆಕರ್ಷಕವಾಗಿಯೂ ಕಾಣತೊಡಗಿದವು: 
ತಮ್ಯದೇ ಕೈಗೆಲಸದ ಕೃತಿಗಳು ಗೋಡೆಗಳ ಮೇಲೆ ಇರುವುದನ್ನು 
ಕಂಡು ಅವರಲ್ಪ ಹೆಮ್ಮೆ ಮತ್ತು ನಾವೂ ಇಲ್ಲಗೆ ಸೇರಿದವರು ಎಂಬ 
ಭಾವನೆ ಮೊಳಕೆ ಒಡೆಯುತು. 


ಅಲ್ಲದೆ, ಅದೇ ಮೊದಲ ಬಾರಿಗೆ ಅವರೆಲ್ಲ ಜೊತೆಗೆ ಕುಳತಿದ್ದರು 
ಶಿಕ್ಷಕರ ಜೊತೆಗೆ ಗುಂಪುಗಳಾಗಿ ಸುತ್ತ ಕುಳತು ಕೆಲಸ ಮಾಡಿದ್ದರು. 
ನಕ್ಷೆ ಮತ್ತು ಭತ್ತಿಪತ್ರಗಳ ತಯಾರಿಯ ಕೆಲಸದ ಮಧ್ಯೆ ಪರಸ್ಪರ 
ಅನೌಪಚಾರಿಕವಾಗಿ ಮಾತುಕತೆಯಾಡಿದರು, ಶಿಕ್ಷಕರ ಜೊತೆಗೂ 
ಹರಟದರು. ಹೀಗೆ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಶಿಕ್ಷಕರ 
ಜೊತೆ ಹತ್ತಿರವಾಗಿ ಇರುವ ಅವಕಾಶವು ಮಕ್ಕ್‌ಳಗೆ 
ನಿರುಮ್ಯಕವಾಗುವುದಕ್ಕೆ ಮತ್ತು ಮುಕ್ತವಾಗಿರುವುದಕ್ಷೆ ಸಹಾಯ 
ಮಾಡಿತು. ಅವರು ಚುರುಕಾಗಿದ್ದರು. ಕ್ರಿಯಾಶೀಲವಾಗಿದ್ದರು ಮತ್ತು 
ಉತ್ಸುಕತೆಯಿಂದ ಇದ್ದರು. ಹಾಗಿದ್ದೂ ಆರಂಭದಲ್ಲಿ ಶಿಕ್ಷಕರು 
ಆತಂಕಪಟ್ಟಂತೆ ಅಲ್ಲ ಶಿಸ್ತಿನ ಕೊರತೆ ಉಂಬಾಗಿಲಲ್ಲ. ಈ 
ಅನುಭವದ ನಂತರ ಅವರು ಸಾಲುಗಳಲ್ಲ ಕೂರುವ ತಮ್ಮ 
ಮಾಮೂಲು ವಿಧಾನಕ್ಕೆ ಹಿಂದಿರುಗಿ. ತಮ್ಮ ಹಳೆಯ ಔಪಚಾರಿಕ 
ಸಂವಹನದ ಕ್ರಮಗಳನ್ನೇ ಅನುಸರಿಸಿದರು. ಆದರೆ ಈ ಸಣ್ಣ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಚಟುವಟಕೆ ತರಗತಿಯ ವಾತಾವರಣದಲ್ಲ ಒಂದು ಸೂಕ್ಷ 
ಬದಲಾವಣೆಯನ್ನು ತಂದಿತ್ತು. 


ಸಂವಾದದ ಮೂಲಕ ಪರಸ್ಪರ ವಿನಿಮಯ 


ಆ ಉತ್ತಮವಾದ ಆರಂಭವನ್ನು ಮುಂದುವರೆಸಲು. ಸಂವಹನದ 
ಅಡೆತಡೆಗಳನ್ನು ತೊಡೆದುಹಾಕುವಂಥ ಕೆಲವು ಚಟುವಟಕೆಗಳನ್ನು 
ಪರಿಚಯುಸುವುದು ಅಗತ್ಯವಾಗಿತ್ತು. ಶಾಲೆಗಳು ಸಾಂಪ್ರದಾಯ- 
ಕತೆಯ ಸ್ಥಳಗಳೂ ಆಗಿರುವ ಕಾರಣ, ಚಟುವಟಕೆಗಳು ಅವರ 
ದಿನನಿತ್ಯದ ಬೋಧನಾ ಪ್ರಕ್ರಿಯೆಯ ಭಾಗವಾಗಿ ಇರಬೇಕಿತ್ತು. 
ಮೌೌಣಕ ಭಾಷಾ ಬೆಳವಣಿಗೆ (oral language development) 
ಯನ್ನು ಇದಕ್ಕೆ ಬಹಳ ಸುಲಭದ ಒಂದು ದಾರಿ ಎಂದು ನಾವು 
ಭಾವಿಸಿದೆವು. 


ಪಠ್ಯಕ್ರಮದೊಳಗೆ ಇದರ ಪ್ರಸ್ತಾಪವಿದ್ದರೂ. ಶಾಲೆಗಳಲ್ಲ ಮಾತ್ರ 
ಶಿಕ್ಷಕರು ಉಪೇಕ್ಷಿಸಿ ಬಡುವ, ಬಹಳ ಮುಖ್ಯವಾದ ಒಂದು ಕ್ಷೇತ್ರ 
ಇದು. ವಾಕ್ಷಟುತ್ಸವು (Oracy) ಸಾಕ್ಷರತೆಗೆ ಅಡಿಪಾಯ 
ಎಂಬುದನ್ನು ಸಾರ್ವತ್ರಿಕವಾಗಿ ಮನ್ನಿಸಿರುವಾಗಲೂ, ಪ್ರಾಥಮಿಕ 
ಶಾಲೆಗಳ್ಲ ಓದುವುದು ಮತ್ತು ಬರೆಯುವುದಕ್ಕೆ ಪ್ರತ್ಯೇಕ 
ಪ್ರಾಮುಖ್ಯತೆ ನೀಡಿ ಭಾಷೆಯ ಮಾತಿನ ರೂಪದ ಜೊತೆಗೆ 
ಸಂಬಂಧವೇ ಇಲ್ಲದಂತೆ ನೋಡುವುದು ಸಾಮಾನ್ಯವಾಗಿದೆ. 


ಭಾಷಾ ಬೆಳವಣಿಗೆಗೆ ಸಂಭಾಷಣಿಗಳು ಕೇಂದ್ರ ಅಂದುವಾಗಿವೆ - 
ಚಿಂತನೆ ಮತ್ತು ಆಲೋಚನೆಗಳ ವಿನಿಮಯ. ಬೇರೆಯವರ 
ಮಾತನ್ನು ಆಅಸಿ ಅವರ ಭಾವನೆಗಳನ್ನು ತಿಆಯುವುದು ಮತ್ತು 
ಅವರ ಅನುಭವಗಳನ್ನು ತಿಆಯುವುದು- ಇವು ಕೂಡಾ 
ಸಾಮಾಜಕವಾಗಿ ಮತ್ತು ಭಾವನಾತ್ಮಕವಾಗಿ ಮನಸ್ಸನ್ನು 
ಸಮೃದ್ಧಗೊಳಸುವ ಪಕ್ರಿಯೆಗಳೇ ಆಗಿವೆ. ಮಕ್ಕಳು ಮತ್ತು ಶಿಕ್ಷಕರು 
ಪರಸ್ಪರ ಸಂಭಾಷಣೆಗಳ ಮೂಲಕ, ಒಬ್ಬರನ್ನೊಬ್ಬರು ಇನ್ನೂ 
ಉತ್ತಮವಾಗಿ ಅರ್ಥಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಆದರೆ 
ಮಕ್ಕಳ ಹಿಂಜರಿಕೆಯನ್ನು ತೊಡೆದುಹಾಕುವಂತಹ ಮತ್ತು ಮಕ್ಕಳು 
ಕೇವಲ ಪ್ರಶ್ನೆಗೆ ಉತ್ತರಿಸುವುದನ್ನು ಮೀರಿ ನಿಜವಾಗಿಯೂ 
ಮುಕ್ತವಾದ ಮಾತುಕತೆ ನಡೆಸುವಂತಹ ಒಂದು ಪ್ರಾಮಾಣಿಕ 
ಸಂಭಾಷಣೆಯನ್ನು ಕೈಗೊಳ್ಳುವುದಕ್ಕೆ ಶಿಕ್ಷಕರು ಅಭ್ಯಾಸ 
ಮಾಡಬೇಕಿದೆ. ಮಾತನಾಡುವುದು ಕಅಕೆಯ ಬಹಳ ಮುಖ್ಯವಾದ 
ಒಂದು ಮಾಧ್ಯಮವಾಗಿದ್ದು, ಆದರೆ ಸಾಂಪ್ರದಾಯಿಕ 
ಉಪದೇಶಾತೃಕ ವಿಧಾನದಲ್ಲ (Traditional didactic mode of 
teaching) ತರಗತಿಯ ಮಾತು ಶಿಕ್ಷಕರಿಂದಲೇ 
ನಿಯಂತ್ರಿಸಲ್ಪಡುತ್ತದೆ. ಮಕ್ಕಳಗೆ ಪ್ರತಿಕ್ರಿಸುವ ಅವಕಾಶವನ್ನು 
ಬಹಳ ವಿರಳವಾಗಿ, ಶಿಕ್ಷಕರ ಹಾಡಿಗೆ ಧ್ವನಿ ಕೊಡುವ ರೀತಿಯಲ್ಲ. 


ಅಥವಾ ಪುನರಾವರ್ತನೆಯ ರೀತಿಯಲ್ಲ. ಅಥವಾ ಒಂದೇ ಪದದಲ್ತ 
ಉತ್ತರಿಸುವ ರೀತಿಯಲ್ಲ ನೀಡಲಾಗುತ್ತದೆ. ಇದರಿಂದ ಮಕ್ನಳು 
ತಟಸ್ಥವಾಗಿ ಕಅಂಯುವ ವಾತಾವರಣಕ್ಕೆ ಯಾಂತ್ರಿಕವಾಗಿ 
ಬಧ್ಧರಾಗುತ್ತಾರೆ. ಅದು ಅವರ ಪ್ರೇರಣೆ ಮತ್ತು ಸಾಧನೆಯ ಮೇಲೆ 
ವ್ಯತಿರಿಕ್ತ ಪರಿಣಾಮಗಳನ್ನು ಜರುತ್ತದೆ. 


ನಿಜ ಜೀವನದ ಉದಾಹರಣೆಗಳು 
ಪ್ರಕರಣ ಅಧ್ಯಯನ 1 


ನಾವು ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ನಂದಿತಾ ಎಂಬ ಹಿರ್ವ 
ಶಿಕ್ಷಕಿಯು. 3ನೇ ತರಗತಿಯ ಮಕ್ಕಳಗೆ ಸಂಭಾಷಣಾ ವಿಧಾನದ 
ತರಗತಿಯನ್ನು ನಡೆಸಲು ನಿರ್ಧರಿಸಿದಾಗ, ಪ್ರಾರಂಭದಲ್ಲ ಅವರ 
ಶಿಕ್ಷಕ ಧ್ವನಿ'ಯನ್ನು ಜಟ್ಟುಜಡುವುದಕ್ಕೆ ಮತ್ತು ಮಕ್ಕಕ ಜೊತೆ 
ಸಂಭಾಷಣೆಯ ಶೈಅಯಲ್ಲ ಮಾತುಕತೆಯಾಡುವುದಕ್ಕೆ ಕಷ್ಟಪಟ್ಟರು. 
ಆಗ ಅವರು ಒಂದು ಸರಳ ಚಟುವಟಕೆಯ ಕುರಿತು ಯೋಚಿಸಿದರು. 


ನಂದಿತಾ ಕೆಲವು ಜಚೀಟಗಳನ್ನು ತಯಾರಿಸಿ, ಅದರಲ್ಲ ಉರುಟುಕಲ್ಲು, 
ಅಂಗಡಿ, ಪಿಹಿತಿನಿಸು, ಬೀದಿ ಇತ್ಯಾದಿ ಸಂಭಾಷಣೆಗಾಗಿ ಮನಸ್ಸಿಗೆ 
ತೋಚಿದ ಕೆಲವು ವಿಷಯಗಳನ್ನು ಬರೆದರು. ಆಮೇಲೆ ಮಕ್ಷಳನ್ನು 
ಜೋಡಿಗಳಾಗಿ ಮುಂದೆ ಬರುವಂತೆ ತಿಸಿ ಒಂದು ಚೀಟಯನ್ನು 
ಎತ್ತಿಕೊಳ್ಳಲು ಸೂಚಿಸಿದರು. ಜೊತೆಗಾರನ/ಕ ಜೊತೆಗೆ ಅವರು ಆ 
ವಿಷಯದ ಬಣ್ಣೆ ಚರ್ಚಿಸಿ, ನಂತರ ತರಗತಿಯನ್ನು ಉದ್ದೇಶಿಸಿ ಅದರ 
ಕುರಿತು ಮಾತನಾಡಬೇಕಿತ್ತು. ಆರಂಭದಲ್ಲಿ ತಮ್ಮ ಮಾತಿನ 
ವಿಧಾನವನ್ನು ಬದಲಾಯುಸಿಕೊಳ್ಳಲು ಮಕ್ಷಳಗೂ ಸಮಸ್ಯೈ- 
ಯಾಯುತು - ಅವರಿಗೆ ಕಸಿವಿಸಿಂಖಾಗಿ, ಅದೇ ಅವರ 
ತರಗತಿಯೊಳಗೆ ಬಳಸುವ ಔಪಚಾರಿಕವಾದ ಭಾಷೆಯಲ್ಲಯೇ 
ಮಾತಾಡಿದರು. ಆದರೆ ಯಾವುದೋ ಒಂದು ಮಗು ಈ 
ವಿನ್ಯಾಸವನ್ನು ಒಡೆದು, ತನ್ನು ಮಾವನಿಗೆ ಒಂದು ಆಲೂ ಚಾಟ್‌ 
ಶಾಪಿದೆ ಎಂದ ತಕ್ಷಣ. ಅಡೆತಡೆಗಳು ಮುರಿದು ಬದ್ಧವು. ಮತ್ತು 
ಪ್ರತಿಯೊಬ್ಬರೂ ಸಹಜವಾಗಿ ಸ್ಪಂದಿಸುವುದಕ್ಕೂ, 
ಸಂಭಾಷಿಸುವುದಕ್ಲೂ ತೊಡಗಿದರು. 


ತರಗತಿ ಕೊಠಡಿಯ ಒಳಗಿನ ವಾತಾವರಣವು ಸುಲಭಗ್ರಾಹ್ಯವಾಗಿ 
ಬದಲಾಯುತು ಮತ್ತು ಮಕ್ಕಳು ಚಟುವಟಕೆಯ ಒಳಗೆ ಸಹಜವಾಗಿ 
ತಲ್ಲೀನರಾದರು. ಆ ಚಟುವಟಕೆಯನ್ನು ಮುಗಿಸುವುದು ಅವರಿಗೆ 
ಖೇಕಾಗಿರಲಅಲ್ಲ. ಮಾಹಿತಿಯ ಹರಿವು ಏಕಮುಬವಾಗಿರಲಅಲ್ಲ. ಅದು 
ಮಕ್ಕಳ ಕಡೆಯಿಂದಲೂ, ಅವರ ಜೀವಂತ ಅನುಭವಗಳನ್ನು 
ಆಧರಿಸಿ, ಹರಿದು ಬಂದಿತು. ನಂತರ, ಈ ಸರಳ ಚಟುವಟಕೆಯುಂದ 
ಮಕಳ ಖಾಸಗಿ ಬದುಕಿನ ಕುರಿತು ಬಹಳ ತಿಆದುಕೊಂಡೆ ಎಂದು 
ನಂದಿತಾ ಹೇಳದರು. ಆವರೆಗೆ ಮಕ್ಕಳೊಂದಿಗೆ ತಿಂಗಳುಗಟ್ಟಲೆ 
ಕಳೆದಿದ್ದರೂ ಠ ವಿಷಯಗಳು ಒಂದೂ ಅವರಿಗೆ ತಿಆದಿರಲಲ್ಲ. ಹೀಗೆ, 
ಪ್ರಾಮಾಣಿಕ ಮಾತು ಎಂಬುದು ಭಾಷೆಯ ಬೆಳವಣಿಗೆಗೆ 
ಮಾತ್ರವಲ್ಲದೆ. ಶಿಕ್ಷಕರಿಗೆ ಮಕ್ಕಳ ಆಸಕ್ತಿಗಳನ್ನುಮತ್ತು ಸಾಮಾಜಕ 
ಸಂದರ್ಭಗಳನ್ನು ಮತ್ತಷ್ಟು ಉತ್ತಮವಾಗಿ ಅರ್ಥೈಸುವುದಕ್ಕೆ ಕೂಡಾ 
ಬಹಳ ಮುಖ್ಯವಾದ ಸಾಧನವಾಗಿದೆ. 


ಪ್ರಕರಣ ಅಧ್ಯಯನ 2 


ಓದುವುದು ಬರೆಯುವುದರ ಮಹತ್ವವನ್ನು ನಿರ್ಲಕ್ಷಿಸುವುದು 
ಅಸಾಧ್ಯವಾದ ಕಾರಣ, ನಂದಿತಾ ಅವರು ಬರವಣಿಗೆಗೆ ಸಂಬಂಧಿಸಿ 
ಭಿನ್ನವಾದ ಒಂದು ವಿಧಾನವನ್ನು ಪ್ರಯೋಗಿಸುವುದಕ್ಕೆ 
ನಿರ್ಧರಿಸಿದರು: ಮಕ್ಕಳು ತಾವು ಬರೆಯುವ ರೇಖಾಚಿತ್ರಗಳ 
ವಿಸ್ತರಣೆಯಾಗಿ ವಸ್ತು ವಿಷಯಗಳ ಕುರಿತಾಗಿ ಬರೆಯುವಂತೆ 
ಮಕ್ಕಳನ್ನು ಪ್ರೇರೇಪಿಸುವ ವಿಧಾನ ಅದು. ಮೊದಲಗೆ ಅವರ 
ಮನಸ್ಸಿಗೆ ಬರುವ ವಿಷಯವನ್ನು ಚಿತ್ರಿಸುವಂತೆ ಹೇಳಲಾಗುತ್ತಿತ್ತು. 
ನಂತರ ಚಿತ್ರಗಳನ್ನು ಬರೆದು ಮುಗಿಸಿದ ಮೇಲೆ, ಆಕೆ ಅವರನ್ನು 
ತಮ್ಮ ಚಿತ್ರಗಳ ಬದ್ಧೆ ಮಾತನಾಡುವಂತೆ ಕೇಳುತ್ತಿದ್ದರು. ಅವರು ಆ 
ವಸ್ತುವಿಷಯವನ್ನು ಯಾಕೆ ಆಯ್ಕೆ ಮಾಡಿದಿರಿ ಎಂದು ಕೇಳುತ್ತಿದ್ದರು. 
ಈ ಪ್ರಶ್ನೆ ಮಕ್ಕಳನ್ನು ಯೋಚನೆಗೆ ಹಚ್ಚುತ್ತಿತ್ತು. ಈ ಪ್ರಕ್ರಿಯೆಯನ್ನು 
ಅವರು ಪ್ರಶ್ನೆಗಳನ್ನು ಕೇಳುತ್ತಾ ಮುಂದಕ್ಕೊಯ್ಯುತ್ತಿದ್ದರು. 


ಆ ನಂತರ, ಆಕೆ ನೀವು ಚರ್ಚಿಸಿದ ವಿಷಯಗಳು ಏನೇ ಇದ್ದರೂ 
ಬರೆದುಬಡಿ ಎಂದು ಅವರನ್ನು ಕೇಆದರು. ಆದರೆ ಬಹುತೇಕ ಮಕ್ಷಳು 
ಒಂದು ಮನೆ, ಅದರ ಹಿಂಭಾಗಕ್ಕೆ ಪರ್ವತ ಶ್ರೇಣಿ ಮತ್ತು ಆಕಾಶದಲ್ಪ 
ಸೂರ್ಯ ಹೀಗೆ ಮಾಮೂಲಾದ ವಿಷಯಗಳನ್ನೇ ಚತ್ರಿಸುತ್ತಿದ್ದು. 
ರೂಢಿಯ ಚೌಕಟ್ಟನಿಂದ ಮುರಿಯುವುದು ಸಾಹಸದ ಕೆಲಸವೇ 
ಆಗಿತ್ತು. ಆದರೆ ಕೆಲವರು ಸಹಜತೆಯನ್ನು ಪ್ರದರ್ಶಿಸಿದರು. 
ಜಲಪಾತದ ಚಿತ್ರವನ್ನು ಬರೆದಿದ್ದ ಒಂದು ಮಗು. ಶಿಕ್ಷಕಿಯ ಹತ್ತಿರ 
ಬಂದು, ತಂದೆ ಹೇಗೆ ಅವಳನ್ನು ಜಲಪಾತ ನೋಡುವುದಕ್ಕೆ 
ಕರೆದುಕೊಂಡು ಹೋಗಿದ್ದ ಎಂದು ಹೇಳತು. ಗೂಬೆಯ ಚತ್ರವನ್ನು 
ಬರೆದಿದ್ದ ಇನ್ನೊಂದು ಮಗು ಗೂಬೆಯೇ ಎಲ್ಲಕ್ಕಿಂತ ಸುಂದರವಾದ 
ಹಕ್ಕಿ ಎಂದು ಶಿಕ್ಷಕಿಯ ಬಳ ಹೇಳತು. ಮತ್ತೊಂದು ಮಗು ಒಬ್ಬ ವ್ಯಕ್ತಿ 
ಹಸುಪೊಂದನ್ನು ಎಳೆದೊಯ್ಯುವ ಚಿತ್ರ ಬರೆದಿತ್ತು. ಆ ದೃಶ್ಯವನ್ನು 
ತನ್ನ ಮನೆಯ ಬಳ ನೋಡಿದ್ದಾಗಿ ಮಗು ಹೇಳತ್ತು. 


ಎಲ್ಲಾ ಮಕ್ಕಳೂ ಶಾಲೆಯ ಭಾಷೆಯ ವಿಷಯದಲ್ಲ ಸಮಸ್ಯೆಯನ್ನು 
ಎದುರಿಸುತ್ತಿದ್ದರು. ತಾನು ಕೈಗೊಂಡ ಸರಳವಾದ ಚಟುವಟಕೆ ಹೇಗೆ 
ಎಷ್ಟೊಂದು ಭಾಷೆಯನ್ನು ಉತ್ಪಾದಿಸಿತು ಮತ್ತು ಆ ಎಲ್ಲಾ ಮಕ್ಕಳಗೂ 
ತಮ್ಮ ಭಯ ಮತ್ತು ಹಿಂಜರಿಕೆಯನ್ನು ತೊರೆಯಲು ಪ್ರೇರೇಪಿಸಿ 
ಬರವಣಿಗೆಯಲ್ಲ ತೊಡಗುವುದಕ್ಕೆ ಸ್ಫೂರ್ತಿ ಕೊಟ್ಟತು ಎಂದು 
ನಂದಿತಾರಿಗೆ ಆಶ್ಲಾರ್ಯವಾಯುತು. ವಿಚಾರಗಳು ಅವರ ಒಳ 
ಮನಸ್ಸಿನ ಭಾವನೆ ಮತ್ತು ಅನುಭವಗಳೇ ಆಗಿದ್ದ ಕಾರಣ ಅದರ 
ಜೊತೆ ಸಂಬಂಧ ಏರ್ಪಟ್ಟು. ಬರವಣಿಗೆಯಲ್ಲ ತೊಡಗುವುದಕ್ಕೆ 
ಸಾಧ್ಯವಾಯಿತು. 


ಇಂಗ್ಲಿಷ್‌ ಕಅಕೆಯ ಭಯವನ್ನು ಮೀರುವುದು 


ಇಂಗ್ಲಿಷನ್ನು ಹೇಆಕೊಡುವುದು. ವಿಶೇಷವಾಗಿ ಇಂತಹ ಮಕ್ಷಳಗೆ 
ಹೇಗೆ ಎಂಬುವುದು ಶಿಕ್ಷಕರಿಗೆ ಬಹಳ ಸವಾಲಾಗಿ ಕಂಡ ಇನ್ನೊಂದು 
ಕ್ಷೇತ್ರವಾಗಿತ್ತು. ಭಾಷೆಯನ್ನು ಬಳಸುವುದರಲ್ಲ ಶಿಕ್ಷಕರ 
ಆತೃವಿಶ್ವಾಸದ ಕೊರತೆ, ಜೊತೆಗೆ ಮಕ್ಕಳಗೆ ಇಂದ್ದಿಷ್‌ ಭಾಷೆಗೆ 
ತೆರೆದುಕೊಂಡ ಪ್ರಾಥಮಿಕ ಅನುಭವವೂ ಇಲ್ಲದಿರುವುದು, ಆ 
ಕಾರಣವಾಗಿ ಪಠ್ಯದ ಜೊತೆಗೆ ತೊಡಗಿಕೊಳ್ಳುವುದು ಸವಾಲಾಗಿತ್ತು. 
ಪಠ್ಯವೂ ಆ ಮಕ್ಷಳ ಸಾಮರ್ಥ್ಯಕ್ಕಿಂತ ಬಹಳವೇ ಮೇಲು- 
ಮಟ್ಟದಲ್ಲಿರುವುದು ಒಟ್ದಾರೆಯಾಗಿ ಕ್ಲಿಷ್ಠತೆಯನ್ನು ಹೆಚ್ಚಿಸಿತ್ತು. ಈ 
ಬಗೆಯ ಅಂತರಗಳ ಕಾರಣವಾಗಿ, ಇಂದ್ಲಿಷ್‌ ಕಲಯಬೇಕೆಂ೦ಬ 
ಬಯಕೆ ಇದ್ದಾಗಲೂ. ಅದು ಅವರ ಮನೋಣಲಾಷೆಗಳ 
ಪ್ರತೀಕವಾದ ಭಾಷೆಯೇ ಆಗಿದ್ದಾಗಲೂ., ಮಕ್ಕಳ ಮನಸ್ಸಿನಲ್ಲ 
ಇಂದ್ದಿಷ್‌ ಕುರಿತು ಭಯ ಹುಟ್ಪಕೊಂಡಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


102 


ಈ ಭಯವನ್ನು ಹೋಗಲಾಡಿಸುವುದಕ್ಕೆ. ಸಂಗೀತ ಮತ್ತು 
ಹಾಡುಗಳು ಒಂದು ತಂತ್ರವಾಗಿ ಪರಿಣಾಮ ಜೀರಬಹುದು ಎಂದು 
ವಾವು ಭಾವಿಸಿದೆವು. ಸಂಗೀತಕ್ಕೆ ಭಾಷೆಗಳ ಹಂಗಿಲ್ಲದ ಕಾರಣ ಅದು. 
ಒಂದು ಹೊಸ ಭಾಷೆಯನ್ನು ಕಅಸುವುದಕ್ಕೆ ಮತ್ತು ಕಅಯುವುದಕ್ಕೆ 
ಆನಂದದಾಯಕವಾದ ಒಂದು ದಾರಿಯಾಗಿದೆ. ಇಂದ್ದಿಷ್‌ನ 
ಅಭಿನಯ ಗೀತೆಗಳು, ಉದಾಹರಣೆಗೆ, "When you are happy 
and you know it, clap your hands’ ep 'In the morning, 


in the morning, | brush my teeth everyday’, 
ಹಾವಭಾವಯುಕ್ತವಾಗಿ ಹಾಡಿದಾಗ ಸುರಕ್ಷಿತತೆಯ. 


ಆತ್ಮೀಯತೆಯ ಮತ್ತು ಆಹ್ಲಾದಕರ ಸಾಂಗತ್ಯದ ವಾತಾವರಣವನ್ನು 
ಸೃಷ್ಟಿಸುವುದಕ್ಷೆ ನೆರವಾಗುತ್ತವೆ. ಶಿಶುಗೀತೆಗಳನ್ನು ಹಾಡುವಾಗ 
ಸಂಪೂರ್ಣ ದೈಹಿಕ ಪ್ರತಿಸ್ಪಂದನೆ (Total Physical Response - 
TPR) ತಂತ್ರದ ಬಳಕೆಂಖು ಮಕ್ಕಳಗೆ ಪ್ರಜ್ಞಾಪೂರ್ವಕ 
ಪ್ರಯತ್ನಗಳಲ್ಲದೆ ಹೊಸ ಪದಗಳನ್ನೂ ಮತ್ತು ಕೆಲವು ವಿಧದ ಭಾಷಾ 
ರಚನೆಗಳನ್ನೂ ಕಅಯುವುದಕ್ಷೆ ಸಹಾಯಮಾಡಿತು. ಮಕ್ಕಳಗೆ 
ದೈಹಿಕ ಕ್ರಿಯೆಗಳಂದಲೇ ಅರ್ಥವನ್ನು ಊಹಿಸಲಕ್ಷೆ ಸಾಧ್ಯವಾದ 
ಕಾರಣ ಯಾವುದೇ ತರ್ಜುಮೆ ಅಥವಾ ವಿವರಣಿ ಬೇಕಾಗಲಲ್ಲ. 
ಅದೇ ರೀತಿ ಹೇಆದ ಸೂಚನೆಗಳನ್ನೂ ಸುಲಭವಾಗಿ 
ಸಂಬಂಧೀಕರಿಸಿಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ತಮ್ಮ 
ವಿದ್ಯಾರ್ಥಿಗಳು ಕಅಸದಿದ್ದರೂ. ಮಿಂಚಿನಂತೆ ಎಷ್ಟೊಂದು ಇಂದ್ದಿಷ್‌ 
ಪದಗಳನ್ನು ಸುಸ್ಪಷ್ಟವಾಗಿ ತಿಆದುಕೊಂಡರು ಎಂದು ಶಿಕ್ಷಕರು 
ಖುಷಿಪಟ್ಟರು. 


ಹೊಸ ಕಲಕೆ ಯಾವುದೇ ಇದ್ದರೂ ಅಂತರ್ಗತವಾಗುವುದಕ್ಕೆ, 
ಪುನರ್ಮನನ ಬಹಳ ಅಗತ್ಯವಾಗಿದೆ. ಹಾಗಾಗಿ ಟಪಿಆರ್‌ ಅನ್ನು 
ಅನುಸರಿಸಿ ಕೆಲವು ಆಟಗಳು ಮತ್ತು ಸಂರಚಿತ ಸಂಭಾಷಣಿಗಳ 
ತರಗತಿಗಳನ್ನು ಕೈಗೊಳ್ಳಲಾಗುತ್ತಿತ್ತು. ಆಗ ಈ ಹೊಸ ಪದಗಳು 
ಹಾಗೂ ಭಾಷಾ ರಚನೆಗಳನ್ನು ಬಳಸಲಾಗುತ್ತಿತ್ತು. ಉದಾಹರಣೆಗೆ, 
ಸೈಮನ್‌ ಹೇಳುತ್ತಾನೆ (5iMmon Says) ಆಟದಲ್ಲ, 'ಚಪ್ತಾಕೆ ತಟ್ಟ. 
ಕಾಲುಗಳನ್ನು ಬಡಿಯುರಿ, ಕಾಲುಗಳನ್ನು ಅಲುಗಾಡಿಸಿ'ಯಂತಹ 
(Clap your hands, stamp your feet, shake your leg) ಹೊಸ 
ಪದಗಳ ವಾಕ್ಯ ಭಾಗಗಳನ್ನು ಬಕಸಲಾಲುತು. ಸಂಭಾಷಣೆಗಾಗಿ, 
"ಮುಂಜಾನೆ ನೀನು ಏನು ಮಾಡುತ್ತೀಯಾ?' ಎಂಬಂತಹ 
ರಚನೆಗಳನ್ನು ಬಕಸಲಾಲಯುತು. ಆಗ ಮಕ್ಷಳಗೆ ತಾವು ಕಲತ ಹಾಡಿನ 
ವಾಕ್ಯ ಭಾಗಗಳನ್ನು. ಉದಾಹರಣಿಗೆ, ನಾನು ಹಲ್ಲು ಉಜ್ಜುವೆ. ವಾನು 


ತಲೆ ಬಾಚುವೆ. ನಾನು ಸ್ಥಾನ ಮಾಡುವೆ ("| brush my teeth, | 


comb my hair, | take my bath) ಮುಂತಾದುವನ್ನು ಸುಲಭವಾಗಿ 
ಬಳಸಲು ಸಾಧ್ಯವಾಯುತು. ಪಿಶುಗೀತೆಗಳ ಪುನರಾವರ್ತನೆಯ 
ವಿನ್ಯಾಸದಲ್ಲು ಅದರ ಸಂರಚನೆಗೆ ಧಕ್ಕೆಯಾಗದಂತೆ ಪ್ರತಿಯೊಂದು 
ಸಾಅನಲ್ಲೂ ಕೆಲವು ಹೊಸ ಪದಗಳನ್ನು ಪರಿಚಲಯುಸಲಾಲಯುತು. 
ಇದು ಮಕ್ಕಳಗೆ ಭಾಷೆಯನ್ನು ಹಿಂಜರಿಕೆ ಇಲ್ಲದೆ ಆತವಿಶ್ವಾಸದಿಂದ 
ಬಳಸುವುದನ್ನು ಸುಲಅತಗೊಳಸಿತು. ಮನರಾವರ್ತಿತ ಸಾಲುಗಳ 
ಪಿಶುಗೀತೆಗಳು ಮಕ್ಕಳಗೆ ಅವರ ಭಾಷೆಯ ಬಗೆಗಿನ 
ಹಿಂಜರಿಕೆಗಳನ್ನು ಮೆಟ್ಟನಿಲ್ಲುವುದಕ್ಕೆ ಹೇಗೆ ಸಹಾಯ ಮಾಡಿತು 
ಎಂಬುದನ್ನು ಶಿಕ್ಷಕರು ಕಂಡುಕೊಂಡರು. ಮಕ್ಷಳು 


ನೋಡನೋಡುತ್ತಾ ದೃಶ್ಯ ಪದಗಳ (Sight vocabulary) 
ಬೆಳವಣಿಗೆಗೆ ಕೆಲವು ಮುಖ್ಯ ಪದಗಳನ್ನು "ಪದ ಗೋಡೆ'ಯ (Word 


wall) ಮೇಲೆ ಬರೆಯಲಾಯುತು. (Hands, fet, teeth, hair etc) 
ಶಿಶುಗೀತೆಗಳು ಮತ್ತು ಆಟಗಳು ಮಕ್ಕಳಗೆ ಇಂದ್ದಿಷ್‌ ಭಾಷೆಯ 
ಧ್ವನಿಗಳ ಜೊತೆಗೆ. ಪದಗಳನ್ನು ಉಚ್ಚರಿಸುವ ಕ್ರಮಗಳಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಪರಿಚಿತರಾಗುವುದಕ್ಕೂ ಸಹಾಯ ಮಾಡಿದವು. ಇದು ಮುಂದಿನ 
ಹಂತಕ್ಕೆ ಉದಾಹರಣೆಗೆ ಅಕ್ಷರ ಮತ್ತು ಧನಿಯ ಸಂಬಂಧ (Letter- 


sound connections) ಇತ್ಯಾದಿ ವಿಚಾರದತ್ತ ಹೋಗುವುದಕ್ಕೆ 
ಉತ್ತಮ ಸಿದ್ಧತೆಯಾಯುತು. 


ಹೊಸ ಪದಗಳ ಕಲಕೆ. ಹೊಸ ವಾಕ್ಯ ರಚನೆಗಳ ಕಲಕೆ ಹಾಗೂ 
ಅಕ್ಷರ ಮತ್ತು ಧ್ವನಿಯ ಸಂಬಂಧದ ಕಲಕೆ- ಹೀಗೆ ಒಂದು 
ಭಾಷೆಯನ್ನು ಕಲಅಯುವ ಎಲ್ಲಾ ಮೂರು ಪ್ರಮುಖ ಅಂಶಗಳಲ್ಲೂ 
ಕೆಲವು ಆನಂದದಾಯಕ ವಿಧಾನಗಳ ಮೂಲಕ ಮಕಳು 
ತೊಡಗಿಕೊಳ್ಳುವುದಕ್ಕೂ ಸಾಧ್ಯವಾಯಿತು. ಭಯ ಮತ್ತು 
ಆತಂಕಗಳ ನಿವಾರಣೆಯು ಪೂರಕವಾದ ಕಲಕಾ ಎಚ್ಚರದ ಸೃಷ್ಟಿಗೂ 
ನೆರವಾಯುತು. 


ಕಅಕೆಯ ಕಡೆಗಿನ ಹೆಜ್ಜೆಗಳು 


ಇದು ಈಗಷ್ಟೇ ಪ್ರಾರಂಭವಾದ ಪ್ರಯತ್ನವೊಂದರ ಒಂದು 
ವಿವರಣಾತ್ಮಕ ಉದಾಹರಣಿಯಾಗಿದೆ. ಕಲಅಕೆಯನ್ನು ಮಕ್ಕಳ 
ಬಐದುಕಗೆ ಜೋಡಿಸಿದರೆ, ಸಹಾನುಭೂತಿಯಿಂದ, ಅರ್ಥೈಸುವಿಕೆ- 
ಯೊಂದಿಗೆ ಪ್ರಸ್ತುತಿಗೊಳಸಿದರೆ ಮತ್ತು ಈ ಪ್ರಕ್ರಿಯೆಯಲ್ಲ ಶಿಕ್ಷಕರು 
ಸಂಪೂರ್ಣವಾಗಿ ತೊಡಗಿಕೊಂಡರೆ, ಅವರೆಲ್ಲರೂ ಕಲಿಯುವುದು 
ಸಾಧ್ಯವಿದೆ ಎಂಐ ತತ್ವಗಳ ಮೇಲೆ ಇದರ ವಿನ್ಯಾಸವು 
ರೂಪುಗೊಂಡಿದೆ. 


ದೇಶದ ವಿವಿಧ ಭೌದೋಳಕ ಪ್ರದೇಶಗಳಕಲ್ಪ ಅಲಕ್ಷಿತ ಮಕ್ಷಳ ಕುರಿತ 
ಕಾರ್ಯನಿರ್ವಹಣಿ ಮತ್ತು ಸಾಮಾಜಕ ಸಂದರ್ಭಗಳಲ್ಲ ಕಳೆದ 
ಮೂವತ್ತು ವರ್ಷಗಳಂ೦ದ ನಾವು ಪಡೆದ ಕಾರ್ಯಾನುಭವಗಳಂ೦ದ- 
ಪೂರಕ ಕಲಕಾ ಕೇಂದ್ರಗಳು ಅಥವಾ ಸಮುದಾಯ ಆಧಾರಿತ 
ಕಲಅಕಾ ಪಶಿಬರಗಳ ಮೂಲಕ ಅಥವಾ ಸರಕಾರಿ ಶಾಲೆಗಳ 
ಔಪಚಾರಿಕ ತರಗತಿ ಸಂರಚನೆಗಳ ಒಳಗಿನ ಅನುಭವಗಳಂದ - 
ತರಗತಿಯ ಕಅಕಾ ಪ್ರಕ್ರಿಯೆಯಲ್ಲ ಬದಲಾವಣೆಗಳನ್ನು 
ಉಂಟುಮಾಡುವಂತಹ ಬೌದ್ಧಿಕ ತಂತ್ರಗಳನ್ನು ಬಳಸಿಕೊಂಡಿದ್ದೇವೆ. 


ಇದರ ವಿಶಿಷ್ಠ ಲಕ್ಷಣಗಳು ಈ ಮುಂದಿನಂತೆ ಇವೆ: 


° ಭಾಷಾ ಬೆಳವಣಿಗೆ ಮತ್ತು ಉನ್ನತ ಮಟ್ಟದ ಬೌದ್ಧಿಕ 
ಕೌಶಲಗಳು, ಸಾಮಾಜಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ 
ಒಂದು ಮುಖ್ಯ ಸಾಧನವಾಗಿ ತರಗತಿಯ ಸಂವಾದವನ್ನು 
ಉತ್ತೇಜಸುವುದು. 


. ಶಿಕ್ಷಕರು ಮತ್ತು ಮಕ್ಕಳು ಜೊತೆಗೂಡಿ ತಯಾರಿಸಿದ ವಸ್ತು 
ಮತ್ತು ಪರಿಕರಗಳನ್ನು ಪ್ರದರ್ಶಿಸುವ ಮೂಲಕ ಸ್ವಂತಿಕೆಯನ್ನು 
ಬೆಳೆಸುವುದು ಮತ್ತು ಬೆಚ್ಚಗಿನ ಪೂರಕ ವಾತಾವರಣವನ್ನು 
ಸೃಷ್ಟಿಸುವುದು. 


* ವಿವಿಧ ಇಂದ್ರಿಯ ಮೂಲದ ಕಅಕೆಗಳನ್ನು ಸಾಧ್ಯವಾಗಿಸಲು 
ಸಂಗೀತ. ಆಟಗಳು. ಕಥೆ ಮತ್ತು ಶಿಶುಗೀತೆಗಳನ್ನು 
ಪರಿಚಲಯುಸುವುದು. 


°- ಈ ಚಟುವಬಕೆಗಳು ನಿರೀಕ್ಷಿತ ಕಲಕಾ ಫಲಗಳನ್ನು 
ಸಾಧಿಸುವುದಕ್ಕೆ ಸಹಾಯ ಮಾಡುತ್ತವೆ. ಜೊತೆಗೆ ಇವು 
ಮಕ್ಕಳಗೆ ಮತ್ತು ಶಿಕ್ಷಕರಿಗೆ ಇಬ್ಬರಿಗೂ ಸಂಪೂರ್ಣ 
ಸಂತೋಷವನ್ನೂ ಕೊಡುತ್ತದೆ. ಅವು ಭಂಯ ಮತ್ತು 


ಆತಂಕವನ್ನು ಹೋಗಲಾಡಿಸುವುದಕ್ಕೂ ಸಹಾಂಶ೫ 
ಮಾಡುತ್ತವೆ. ಜೊತೆಗೆ ವಿದ್ಯಾರ್ಥಿಗಳಲ್ಲ ಕಲಕ ೦೫ 
ಎಚ್ಚರವನ್ನೂ ಉಂಟುಮಾಡುತ್ತವೆ. ಒಂದು. ವಿಶಾಲ 
ಯೋಜನೆಯೊಳಗಿನ ಈ ಸರಕವಾದ ಪುಟ್ಟ ಹೆಜ್ಜೆಗಳು 
ಮಕ್ಕಕಲ್ಲ ಮತ್ತು ಶಿಕ್ಷಕರಲ್ಲ ಬಹಕ ಪ್ರಮುಖವಾದ ಎರಡು 
ಪರಿಣಾಮಗಳನ್ನು ಉಂಟುಮಾಡಿವೆ. ಮೊದಲನೆಯದಾಗಿ, 
ಪಠ್ಯಪುಸ್ತಕಗಳು ಇಲ್ಲದೆಯೂ ಅಪೇಕ್ಷಿತ ಕಲಕಾ 
ಫಅತಾಂಶವವನ್ನು ಪಡೆಯಲು ಸಾಧ್ಯ ಎಂಬುದನ್ನು ಶಿಕ್ಷಕರು 
ಅರಿತುಕೊಂಡರು. ಮಕ್ಷಕು ಸಾಧಿಸಿದ ಕೆಲವು ಕಲಕಾ 
ಫಲಗಳನ್ನು ಗಮನಿಸಿದಾಗ ಮತ್ತು ಅವರು ಆಗಷ್ಟೇ 
ಪ್ರಯತ್ನಿಸಿದ ಕಆಕಾ ಪ್ರಕ್ರಿಯೆಗಳ ಜೊತೆಗೆ ಪಟ್ಟಮಾಡಿದಾಗ., 
ಇದು ಅವರಲ್ಲ ಆಶ್ಚಯರ್ಯ£ವನ್ನು ಉಂಟುಮಾಡಿತು. 


ಎರಡನೆಯದಾಗಿ, ಹೆಚ್ಚು ಮುಖ್ಯವಾದದ್ದು, ಅಂತಹ 
ಚಟುವಟಕೆಗಳು ಅವರ ತರಗತಿಯ ವಾತಾವರಣದಲ್ಲ 
ಉಂಟುಮಾಡಿದ ನಿಶ್ಚಿತವಾದ ಭಾವನಾತೃಕ ಬದಲಾವಣಿ. 
ಇದೊಂದು ಸಣ್ಣ ಪ್ರಾರಂಭ ಎಂಬ ಬಗೆಗೆ ಅನುಮಾನವಿಲ್ಲ. 
ಎಲ್ಲಿಯವರೆಗೆ ವಿಶಾಲವಾದ ವ್ಯವಸ್ಥೆಯು ಬದಲಾಗದೆ 
ಉಳಯುವುದೋ ಅಲ್ಪಯವರೆಗೆ ನಂದಿತಾರಂತಹ ಶಿಕ್ಷಕರು 
ಸಾಗಬೇಕಾದ ಹಾದಿ ಸುದೀರ್ಷವಾದುದೇ ಆಗಿರುತ್ತದೆ. ಆದರೆ 
ಸಾವಿರ ಮೈಅಗಳ ಪ್ರಂಖಾಣ ಒಂದು ಹೆಜ್ಜೆಯಿಂದ 
ಆರಂಭವಾಗಿರುತ್ತದೆ. ನಂದಿತಾ ಅವರು ಈಗಾಗಲೇ 
ಇರಿಸಿರುವ ಹೆಜ್ಚೆಯಂತೆ. 


ಶುಭ್ರಾ ಚಟರ್ಜ ಅವರು 1೨86ರಿಂದಲೇ ಶಾಲಾ ಶಿಕ್ಷಣ ಕ್ಷೇತ್ರದಲ್ಲ ಕಾರ್ಯನಿರತರಾಗಿದ್ದಾರೆ. ಅವರು ಶಿಕ್ಷಕಿಯಾಗಿ, 
ಪಠ್ಯಕ್ರಮ ಅಭವೃದ್ಧಿಪಡಿಸುವವರಾಗಿ, ಪೂರ್ವ ಪ್ರಾಥಮಿಕ ಮಕ್ಕಳ ಶಿಕ್ಷಣ ಪರೀಣಿತರಾಗಿ, ಶಿಕ್ಷಕರ ಶಿಕ್ಷಕರಾಗಿ ಮತ್ತು ಶಿಕ್ಷಕರ 
ತಯಾರಿ ಕಾರ್ಯಕ್ರಮಗಳ ವಿನ್ಯಾಸಗಾರರಾಗಿ ಕೆಲಸ ಮಾಡಿದ್ದಾರೆ. ಅವರು ವಿವಿಧ ಸಾಮಾಜಕ ಆರ್ಥಿಕ ಪರಿಸರಗಳಲ್ಪ 
ಕೆಲಸ ಮಾಡಿದ್ದು. ದೇಶಾದ್ಯಂತ ಶಿಕ್ಷಣದ ಗುಣಾತ್ಮಕತೆ ಮತ್ತು ಸಮತೆಯ ಕುರಿತು ಕ್ರಿಯಾಶೀಲವಾಗಿರುವ ಸಂಪನ್ಯೂಲ 
ಸಂಸ್ಥೆ 'ವಿಕ್ರಮಶಿಲಾ'ದ ಸ್ಥಾಪಕ ನಿರ್ದೇಶಕಯಾಗಿದ್ದಾರೆ. ಈ ಸಂಘಟನೆಯು ಗ್ರಾಮೀಣ ಭಾಗಗಳಕಲ್ಪ ಸ್ಟಯಂ ಸೇವಾ 
ಸಂಸ್ಥೆಗಳು ನಡೆಸುವ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷರಿಗೆ ಬೇಕಾದ ಬೆಂಬಲದ ಜೊತೆಗೆ ಮಕ್ಷಳಗೂ ಸೇವೆಯನ್ನು 
ಒದಗಿಸುವ ಮೂಲಕ ಕಾರ್ಯವನ್ನು ಆರಂಭಸಿದ್ದು, ಈಗ ಅದು ಭಾರತದ ಹಲವು ರಾಜ್ಯಗಳಲ್ಲಿ K-10 Spectrum 


ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಶುಭ್ರಾ ಚಟಜ೯ಯವರು ಆರಂಛಕ ಬಾಲ್ಯಕಾಲದ ಶಿಕ್ಷಣ (CE) ಕುರಿತ ಪಠ್ಯಕ್ರಮವನ್ನು 
ಪುನರ್‌ ವಿನ್ಯಾಸಗೊಳಸುವುದಕ್ಕೆ ಪಶ್ಚಿಮ ಬಂಗಾಳ, ಜಮ್ಮು-ಕಾಶ್ಮೀರ, ಉತ್ತರ ಪ್ರದೇಶ ಮತ್ತು ಅಸ್ಪಾಂನ ಸಮಗ್ರ ಶಿಶು 


ಅಭವೃದ್ಧಿ ಸೇವಾ ಇಲಾಖೆಗೆ (ICDS system) ತಾಂತ್ರಿಕ ಪರಿಣತಿಯನ್ನು ಒದಗಿಸಿದ್ದಾರೆ. 'ಆರಂಭಕ ವರ್ಷಗಳಲ್ಲ ಭಾಷಾ 
ಕಲಕೆ'ಯು ಅವರ ನಿರಂತರ ಆಸಕ್ತಿಯ ಕ್ಷೇತ್ರವಾಗಿದೆ. ಅವರನ್ನು ಸಂಪರ್ಕಿಸುವ ಮೇಲ್‌ ಐಡಿ: 


shubhra.chatterji@vikramshila.org 


ಅನುವಾದ: ದೇವಿಕ ಧರ್ಮಿಷ್ಟೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


103 


